ಕರ್ನಾಟಕ ಸರ್ಕಾರ 
(ಕೃಷಿ ಇಲಾಖೆ) 


ಸಂ: ಉಕೃನಿ(ಕೃಯಾಂ&ಸೂನೀ)/೬೩೦-1984/2024-25 ಕೃಷಿ ಆಯುಕ್ತರ ಕಾರ್ಯಾಲಯ, 
ಶೇಷಾದ್ರಿ ರಸ್ತೆ, ಬೆಂಗಳೂರು-01, 
ದಿನಾಂಕ: 19.07.2024. 
ರವರಿಗೆ, 

ಸರ್ಕಾರದ ಕಾರ್ಯದರ್ಶಿಗಳು, 

ಕೃಷಿ ಇಲಾಖೆ, 

ಬಹುಮಹಡಿ ಕಟ್ಟಡ, 

ಬೆಂಗಳೂರು. 


ಮಾನ್ಯರೇ, 


ವಿಷಯ: ಮಾನ್ಯ ವಿಧಾನಸಭೆಯ ಸದಸ್ಯರಾದ ಶ್ರೀ. ದರ್ಶನ್‌ ಧ್ರುವನಾರಾಯಣ 
(ನಂಜನಗೂಡು) ಇವರು ಕೇಳಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1984 ಕ್ಕೆ 
ಉತ್ತರಗಳನ್ನು ಸಲ್ಲಿಸುವ ಕುರಿತು. 


ತ ೫ ೫ * * 


ಮೇಲ್ಕಂಡ ವಿಷಯಕ್ಕೆ 


ರು 


ಸಂಬಂಧಿಸಿದಂತೆ, ಮಾನ್ಯ ವಿಧಾನಸಭೆಯ ಸದಸ್ಯರಾದ 
ಶ್ರೀ. ದರ್ಶನ್‌ ಧ್ರುವನಾರಾಯಣ (ನಂಜನಗೂಡು) ಇವರು ಕೇಳಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಸಂಖ್ಯೆ:1984 ಕೈ ಉತ್ತರಗಳನ್ನು ಸಿದ್ದಪಡಿಸಿ ಈ ಪತ್ರದೊಂದಿಗೆ ಲಗತ್ತಿಸಿ ಸಲ್ಲಿಸಿದೆ. 


ಕರ್ನಾಟಕ ವಿಧಾನಸಭೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ರೆ 


ಎಲ್‌.ಎ.ಕ್ಯೂ.1984 


ಸದಸ್ಯರ ಹೆಸರು 


ಶ್ರೀ. ದರ್ಶನ್‌ ಧ್ರುವನಾರಾಯಣ (ನಂಜನಗೂಡು) 


ಉತ್ತರಿಸಬೇಕಾದ ದಿನಾಂಕ 


24.07.2024 


| ಉತ್ತರಿಸುವ ಸಚಿವರು 


ಮಾನ್ಯ ಕೃಷಿ ಸಚಿವರು. 


(= 
ಕ್ರ.ಸಂ. 


ದ್‌ 
ಪ್ರಶ್ನ 


ಉತ್ತರ 


ಅ) 


ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 
ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಕೇಂದ್ರಗಳಿಲ್ಲದೇ 
ರೈತರಿಗೆ ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಕೃಷಿ ಸಂಶೋಧನಾ 
ಕೇಂದ್ರ ಮತ್ತು ತರಬೇತಿ ಕೇಂದ್ರ ಮಂಜೂರು 
ಮಾಡಲಾಗುವುದೇ; ಮಾಹಿತಿ ನೀಡುವುದು; 


ನಂಜನಗೂಡು ತಾಲ್ಲೂಕಿನಲ್ಲಿ ಪ್ರಸ್ತುತ ಕೃಷಿ ವಿಜ್ಞಾನ 
ಕೇಂದ್ರ (ಜೆ.ಎಸ್‌.ಎಸ್‌. ನಂಜನಗೂಡು) ಹಾಗೂ 


ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾ ಕೃಷಿ ತರಬೇತಿ 
ಕೇಂದ್ರ (ನಾಗನಹಳ್ಳಿ)  ಕಾರ್ಯನಿರ್ವಹಿಸುತ್ತಿದ್ದು 
ರೈತರಿಗೆ ಸಕಾಲದಲ್ಲಿ ತರಬೇತಿಗಳನ್ನು 
ನೀಡಲಾಗುತ್ತಿದೆ. 


ಆ) ನಂಜನಗೂಡು ತಾಲ್ಲೂಕು ಇಂದಿರಾನಗರದಲ್ಲಿ ಕೃಷಿ [ನಂಜನಗೂಡು ತಾಲ್ಲೂಕು ಇಂದಿರಾನಗರದಲ್ಲಿ ಕೃಷಿ 
ಇಲಾಖೆಗೆ ಸಂಬಂಧಿಸಿದಂತೆ ಸುಮಾರು ೨೫೦ ಎಕರೆ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಜಮೀನು 
ವಿಸ್ತೀರ್ಣ ಪ್ರದೇಶವಿದ್ದು ಅಲ್ಲಿ ಕೃಷಿ ಸಂಶೋಧನಾ ಇರುವುದಿಲ್ಲ. 
ಕೇಂದ್ರ ಮತ್ತು ತರಬೇತಿ ಕೇಂದ್ರ ಪ್ರಾರಂಭಿಸುವ 
ಕುರಿತು ಸರ್ಕಾರದ ನಿಲುವೇನು; (ಮಾಹಿತಿ 
ನೀಡುವುದು) 

ಇ) [ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ 


ನೀರಾವರಿ ಆಧಾರಿತ ಬೆಳೆ ಬೆಳೆಯುವ ರೈತರು 
ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪವರ್‌ ಟಿಲ್ಲರ್‌ ಗಳ 
ಬೇಡಿಕೆ ಹೆಚ್ಚಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ, ಕೃಷಿ ಯಾಂತ್ರೀಕರಣ 
ಯೋಜನೆಯಡಿ ನಿಗದಿಪಡಿಸಿರುವ. ಗುರಿಗಳನ್ನು 
ಹೆಚ್ಚಿಸುವ ಕುರಿತು ಸರ್ಕಾರದ ನಿಲುವೇನು; (ಮಾಹಿತಿ 
ನೀಡುವುದು) 


ವ್ಯಾಪ್ತಿಯಲ್ಲಿ ನೀರಾವರಿ ಆಧಾರಿತ ಬೆಳೆ ಬೆಳೆಯುವ 
ರೈತರು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪವರ್‌ ಟಿಲ್ಲರ್‌ ಗಳ 
ಬೇಡಿಕೆ ಹೆಚ್ಚಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. 

2024-25 ನೇ ಸಾಲಿನವರೆಗೆ ಒಟ್ಟು ೨65 
ಪವರ್‌ ಟಿಲ್ಲರ್‌ ಅರ್ಜಿಗಳು ಬಾಕಿ ಇದ್ದು, 176 
ರೈತರಿಗೆ ಪವರ್‌ ಟಿಲ್ಲರ್‌ ಅನ್ನು ವಿತರಿಸಲಾಗಿದೆ. 
ಪ್ರಸಕ್ತ ಸಾಲಿಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರ 
54 ಪವರ್‌ ಟಿಲ್ಲರ್‌ ಗಳ ಗುರಿ ನೀಡಲಾಗಿರುತ್ತದೆ. 

ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ 
ಬಿಡುಗಡೆಯಾಗುವ ಅನುದಾನದ ಆಧಾರದ ಮೇಲೆ 


ಎ 


೨೨: 


ಸ 
ಪ್ರಶ್ನ 


ಉತ್ತರ 


ಹಾಗಿದ್ದಲ್ಲಿ, ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ 
ಹಾಗೂ ವಿವಿಧ ಯೋಜನೆಗಳಡಿ ರೈತರಿಗೆ ವಿವಿಧ 
ಉಪಕರಣ ಮತ್ತು ಸಾಮಗ್ರಿಗಳನ್ನು ಸಬ್ಬಿಡಿ ದರದಲ್ಲಿ 
ಖರೀದಿಸಲು ಅವಕಾಶ ಶಲ್ಪಿಸಲಾಗಿದೆಯೇ: ಹಾಗಿದ್ದಲ್ಲಿ, 
ಕೃಷಿ ಯಾಂತ್ರೀಕರಣ ಹಾಗೂ ವಿವಿಧ ಯೋಜನೆಗಳಡಿ 
ರೈತರಿಗೆ ವಿವಿಧ ಉಪಕರಣ ಮತ್ತು ಸಾಮಗ್ರಿಗಳನ್ನು 
ಸಬ್ಸಿಡಿ ದರದಲ್ಲಿ ಖರೀದಿಸಲು ನಿಗದಿಪಡಿಸಿರುವ ಭೌತಿಕ 
ಮತ್ತು ಆರ್ಥಿಕ ಗುರಿ ಎಷ್ಟು; 


ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ಹಾಗೂ, 
ವಿವಿಧ ಯೋಜನೆಗಳಡಿ ರೈತರಿಗೆ ವಿವಿಧ ಉಪಕರಣ 


ಮತ್ತು ಸಾಮಗ್ರಿಗಳನ್ನು ಸಬ್ಸಿಡಿ ದರದಲ್ಲಿ 
ಖರೀದಿಸಲು ಅವಕಾಶ ಕಲ್ಪಿಸಲಾಗಿದೆ. 
ಕೃಷಿ ಯಾಂತ್ರೀಕರಣ ಹಾಗೂ ವಿವಿಧ 


ಯೋಜನೆಗಳಡಿ ರೈತರಿಗೆ ವಿವಿಧ ಉಪಕರಣ 
ಮತ್ತು ಸಾಮಗ್ರಿಗಳನ್ನು ಸಬ್ಸಿಡಿ. ದರದಲ್ಲಿ 
ಖರೀದಿಸಲು ನಿಗದಿಪಡಿಸಿರುವ ಭೌತಿಕ ಮತ್ತು 
ಆರ್ಥಿಕ ಗುರಿಗಳ ವಿವರವನ್ನು ಅನುಬಂಧದಲ್ಲಿ 
ನೀಡಲಾಗಿದೆ. 


ಕೃಷಿ ಭಾಗ್ಯದಔ ಪ್ರಸಕ್ತ ಸಾಲಿನಲ್ಲಿ ನಿಗದಿಪಡಿಸಿರುವ 
ಭೌತಿಕ ಮತ್ತು ಆರ್ಥಿಕ ಗುರಿ ಎಷ್ಟು: ಭೌತಿಕ ಮತ್ತು 
ಆರ್ಥಿಕ ಗುರಿಗಳನ್ನು ಬೇಡಿಕೆಗೆ ಅನುಗುಣವಾಗಿ 
ಹೆಚ್ಚಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನೇ? 


ಪ್ರಸಕ್ತ ಸಾಲಿನಲ್ಲಿ ಕೃಷಿ ಭಾಗ್ಯ ಯೋಜನೆಯ 
ಅನುಷ್ಠಾನಕ್ಕಾಗಿ ರಾಜ್ಯ ಸರ್ಕಾರದಿಂದ ರೂ.200.00 
ಕೋಟಿ ಅನುದಾನ ಒದಗಿಸಲಾಗಿದ್ದು, 8303 (ಭೌತಿಕ 
ಗುರಿ) ಕೃಷಿ ಹೊಂಡ ಹಾಗೂ ಪೂರಕ ಘಟಕಗಳನ್ನು 
ಅನುಷ್ಠಾನಗೊಳಿಸಲು ಜಿಲ್ಲೆಗಳಿಗೆ ವಾರ್ಷಿಕ 
ಕ್ರಿಯಾಯೋಜನೆ ನೀಡಲಾಗಿದೆ. 

ಯೋಜನೆಯ ಪ್ರಾಮುಖ್ಯತೆ ಹಾಗೂ ಬರ 
ಉಪಶಮನದ ಉದ್ದೇಶದೊಂದಿಗೆ ಕೇಂದ್ರ 
ಸರ್ಕಾರದ ರಾಷ್ಟ್ರೀಯ ಬರ ಉಪಶಮನ ನಿಧಿ 
(110/೯) ಅಡಿಯಲ್ಲಿ ಕೃಷಿ ಹೊಂಡ ಹಾಗೂ ಪೂರಕ 
ಘಟಕಗಳನ್ನು ಅನುಷ್ಠಾನ ಮಾಡಲು ರೂ. 100.00 
ಕೋಟಿಗಳ ಅನುದಾನ ಒದಗಿಸಲು ಕೋರಿ 
ಕಂದಾಯ ಇಲಾಖೆಯ ಮುಖಾಂತರ ಕೇಂದ್ರ 
ಸರ್ಕಾರಕ್ಕೆ ಪ್ರಸ್ಥಾವನೆ ಸಲ್ಲಿಸಲಾಗಿದೆ. 


_ 


ಕೃಷಿ ನಿಚ5ಕರು 


ರ” 


ಅಮಬಂಧ-. 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1984 ಶ್ರೀ ದರ್ಶನ್‌ ದ್ರುವನಾರಾಯಣ ಮಾನ್ಯ ಶಾಸಕರು ನಂಜನಗೂಡು ವಿಧಾನಸಭಾ ಕ್ಷೇತ್ರ 
ಯೋಜನೆ :202425 ನೇ ಸಾಲಿನ ಕೇ೦ದ್ರ ಪುರಸ್ಕೃತ ಕೃಷಿ ಯಾಂತ್ರೀಕರಣ 51/41 ಯೋಜನೆ 
ಸಾಮಾನ್ಯ (ಗುರಿ) ವಿಷೇಶ ಘಟಕ ಯೋಜನೆ (ಗುರಿ) ಗಿರಿಜನ ಉಪ ಯೋ ಜನೆ (ಗುರಿ) ಒಟ್ಟು (ಗುರಿ) 
ಭೌತಿಕ. | ಆರ್ಥಿಕ ಭೌತಿಕ ಆರ್ಥಿಕ ಭೌತಿಕ |] ಆರ್ಥಿಕ ಗುರಿ ಆರ್ಥಿಕ 


ಉಪಕರಣದ ವಿವಿರ 


ಮಿನಿ ಟ್ರ್ಯಾಕ್ಟರ್‌ 2 0 0 2 15 
ತ ಪವರ್‌ ಟಿಲ್ಲರ್‌ 50 0 0 50 4125 
ಸ್ವಯಂ ಚಾಲಿತ ಉಪಕರಣಗಳು ॥ 0 ರಸಾ SU TE 
ಟ್ರ್ಯಾಕ್ಸದ/ಪವರ್‌ ಟಿಲ್ಲರ್‌/ಇ೦ಜಿನ್‌/ಮೋಟಾರ್‌ ಚಾಲಿತ 40 0 0 ಜ್‌ ತರು ಗಜ 
ಕ ಸಸ್ಯಸ೦ರಕ್ಷಣ ಉಪಕರಣಗಳು ತೆ 0 0 CE ಸ ಯೂ 
| ಒಟ್ಟು ನ್ಯ 101 0 0 101 ಕೆ. 


ತ SS EE ಆ. ರತಾ ES: ಸ | 


ಯೋಜನೆ: 202425 ನೇ ಸಾಲಿನ ರಾಜ್ಯ ವಲಯ ಕೃಷಿ ಯಾಂತ್ರೀಕರಣ ಯೋಜನೆ 


EER ಹ (1 ಸಾಮಾನ್ಯ (ಗುರಿ) ಗಿರಿಜನ ಉಪ ಯೋಜನೆ (ಗುರಿ) 
(_ ne ಭೌತಿಕ [| ಆರ್ಥಿಕ | ಭೌತಿಕ | 
| ಮಿನಿ ಟ್ರ್ಯಾಕ್ಟರ್‌ 0 ) 
ge ರ್‌ ಟಿಲ್ಲರ್‌ 50 ಸ್ವ 
ಸ್ವಯಂ ಚಾಲಿತ ಉಪಕರಣಗಳು 8 
ಟ್ರಾಣ್ಸರ/ಪವರ್‌ ಟಿಲರ್‌/ಇಂಜಿನ್‌/ಮೋಟಾರ್‌ ಚಾಲಿತ 40 
ಸಸ್ಯ ಸ೦ರಕ್ಷಣ ಉಪಕರಣಗಳು 1 
ಡೀಸೆಲ್‌ ಬಂಪ್‌ ಸೆಟ್‌ 0 
ಒಟ್ಟು | [ ೨9 


ಉಪಕರಣದ ವಿವಿರ 


ಭೌತಿಕ 


ಪವರ್‌ ಟಿಲ್ಲರ್‌ 
ಸ್ವಯಂ ಚಾಲಿತ ಉಪಕರಣಗಳು 
ಟ್ರಾಸ್ಟಿರ/ಪವರ್‌ ಟಿಲ್ಲರ್‌/ಇ೦ಜಿನ್‌/ಮೋಟಾರ* ಚಾಲಿತ | 


ಸಸ್ಯ ಸಂರಕ್ಷಣ ಉಪಕರಣಗಳು 
ಡೀಸೆಲ್‌ ಪಂಪ್‌ ಸೆಟ್‌ 
ಒಟ್ಟು 


ಮೈಸೂರು ಚಿಲ್ಲ್‌ ಸಸೂರ್ಲ 


ಣು 
\ Md 


ಸೈ | 


